ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬನಶಂಕರಿ 6ನೇ ಹಂತದ 4 'ಟೆ' ಬ್ಲಾಕ್‌ ಬಡಾವಣೆಯ ಕುಂದುಕೊರತೆ ಕುರಿತು 


ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಲೇತು) :- 
718 (886) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣಗೊಂಡಿರುವ ಬನಶಂಕರಿ 6ನೇ ಹಂತದ 
4ನೇ 'ಟಿ' ಬ್ಲಾಕ್‌ (ಮುಂದುವರೆದ ಬಡಾವಣೆ) ನಲ್ಲಿ ಹಾದು ಹೋಗಿರುವ ಕಾವೇರಿ ನೀರಿನ ಪೈಪ್‌ಲೈನ್‌ನ 
ಸುತ್ತಮುತ್ತ ಫೆನ್ನಿಂಗ್‌ನ್ನು ಅಳವಡಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆಯೇ; 


(ಆ) ಇದ್ದಲ್ಲಿ ಯಾವಾಗ ಕ್ರಮ ಕೈಗೊಳ್ಳಲಾಗುವುದು; 


(ಇ) ಸದರಿ ಬಡಾವಣೆಯ ರಸೆಗಳಿಗೆ ಸಂಖ್ಯೆಯನ್ನು ಇದುವರೆವಿಗೂ ನೀಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಇದರಿಂದ ಬಡಾವಣೆಯಲ್ಲಿನ ನಿವಾಸಗಳನ್ನು ಗುರುತಿಸಲು ಕಷ್ಟವಾಗುತ್ತಿದ್ದು, ಈ ಬಗ್ಗೆ ಸರ್ಕಾರ 
ಶ್ರಮಕ್ಯೆಗೊಳ್ಳುವುದೇ ; 


(ಉ) ಬಡಾವಣೆಯ ಹತ್ತಿರದಲ್ಲಿರುವ ತಲಘಟ್ಟಿಪುರ ಕೆರೆಯು ತ್ಯಾಜ್ಯಗಳಿಂದ ಮಲೀನವಾಗಿದ್ದು, ಅದರ 
ನಿರ್ವಹಣೆಯನ್ನು ಕೈಗೆತಿಕೊಳ್ಳುವ ಪ್ರಸ್ತಾವನೆಯು ಸರ್ಕಾರದ ಪರಿಶೀಲನೆಯಲ್ಲಿದೆಯೇ; 


(ಊ) ಸದರಿ ಕೆರೆಯ ಸುತ್ತ ಮುತ್ತ ಹಾಗೂ ಬನಶಂಕರಿ 6ನೇ ಹಂತದ 4ನೇ 'ಟಿ' ಬ್ಲಾಕ್‌ (ಯುಂದುವರೆದ 
ಬಡಾವಣೆ) ನಲ್ಲಿರುವ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; ಇಲ್ಲವಾದಲ್ಲಿ ಯಾವಾಗ ಕ್ರಮ ಕೈಗೊಳ್ಳುವುದು; 


(ಯ) ಬಡಾವಣೆಯಲ್ಲಿ ಅಳವಡಿಸಿರುವ $ret ॥ಗs ಗಳು ತು೦ಬಾ ಹಳೆಯದಾಗಿದ್ದು, ಪ್ರಕಾಶಮಾನ 
ಬೆಳಕು ಚೆಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಎ) ಇಲ್ಲಿನ ನಾಗರಿಕರು ಬಹುತೇಕ ವಿದ್ಯತ್‌ ತೊಂದರೆಯನ್ನು ಅನುಭವಿಸುತ್ತಿದ್ದು, ಸೂಕ್ತ Transforms 
ಅನ್ನು ಅಳವಡಿಸುವ ಬಗ್ಗೆ ಸರ್ಕಾರದ ಪರಿಶೀಲನೆಯಲ್ಲಿದೆಯೇ ; ಇದ್ದರೆ ಯಾವಾಗ ಕ್ರಮ ಕೈಗೊಳ್ಳುವುದು 


(ಏ) ರಾತ್ರಿ ಹೊತ್ತು ಮಂದ ಬೆಳಕು ಇರುವುದರಿಂದ ನಾಗರಿಕರು ಸದರಿ ಬಡಾವಣೆಯಲ್ಲಿ ಸಂಚರಿಸಲು 
ತು೦ಬಾ ತೊಂದರೆಯನ್ನು ಅನುಭವಿಸುತ್ತಿದ್ದು, ಇದರ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


